ಲಿಖಿತ ಮೂಲಕ ಉತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 1 ನೇ ಮಾರ್ಚ್‌, 2020 


ರುದ್ರಭೂಮಿ ಹಾಗೂ ವಿದ್ಯುತ್‌ ಚಿತಾಗಾರಗಳ ವಿವರ ನೀಡುವ ಕುರಿತು 


ಡಾ।| ಜಯಮಾಲ ರಾಮಚಂದ್ರ (ನಾಮನಿರ್ದೇಶನ ಹೊಂದಿದವರು) 
598 (870) ಮಾನ್ಯ ಕಂದಾಯ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ಬೆಂಗಳೂರು ಮತ್ತು ಸುತ್ತಮುತ್ತಲ ಪ್ರದೇಶಗಳಲ್ಲಿ ಇರುವ ಒಟ್ಟು ರುದ್ರಭೂಮಿ ಹಾಗೂ ವಿದ್ಯುತ್‌ 
ಚಿತಾಗಾರಗಳ ಸಂಖ್ಯೆ ಎಷ್ಟು ; ಈ ವಿದ್ಯುತ್‌ ಚಿತಾಗಾರಗಳಲ್ಲಿ ಸಮರ್ಪಕವಾಗಿ ಕಾರ್ಯ 
ನಿರ್ವಹಿಸುತಿರುವ ಚಿತಾಗಾರಗಳ ಸಂಖ್ಯೆ ಎಷ್ಟು ; 


(ಆ) ಬೆಂಗಳೂರಿನಲ್ಲಿ ಸರಾಸರಿಯಾಗಿ ಎಷ್ಟು ಮೃತ ದೇಹಗಳಿಗೆ ಶವ ಸಂಸ್ಕಾರವನ್ನು ಮಾಡಲಾಗುತ್ತಿದೆ; 
ಹೂಳುವುದು ಮತ್ತು ಸುಡುವುದನ್ನು ಪ್ರತ್ಯೇಕವಾಗಿ ವಿವರ ನೀಡುವುದು ; 


(ಇ) ದಿನನಿತ್ಯ ಶವಸಂಸ್ಕಾರಕ್ಕಾಗಿ ಬರುವ ಸಂಖ್ಯೆಗನುಗುಣವಾಗಿ ವಿದ್ಯತ್‌ ಚಿತಾಗಾರಗಳು ಲಭ್ಯವಿದೆಯೇ 
? 


(ಈ) ಈ ವಿದ್ಯುತ್‌ ಜಿತಾಗಾರಗಳು ಆಗಿಂದಾಗ್ಗೆ ದುರಸ್ಥಿಗೆ ಬರುತಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; ಯಾವ ಕಾರಣಗಳಿಂದ ಜಿತಾಗಾರಗಳು ಆಗಿಂದಾಗ್ಗೆ ದುರಸ್ಥಿಗೆ ಬರುತ್ತಿದೆ; ಈ 
ಸಮಸ್ಯೆಯನ್ನು ಹೋಗಲಾಡಿಸಲು ಸರ್ಕಾರವು ಕೈಗೊಂಡ ಕ್ರಮಗಳೇನು; 


(ಉ) ಬೆಂಗಳೂರಿನಲ್ಲಿರುವ ರುದ್ರಭೂಮಿ ಹಾಗೂ ವಿದ್ಯುತ್‌ ಚಿತಾಗಾರಗಳಸಿಲ್ಲಿ ಕಾರ್ಯ 
ನಿರ್ವಹಿಸುತ್ತಿರುವವರ ಸಂಖ್ಯೆ ಎಷ್ಟು; ಇಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗಳ ಆರೋಗ್ಯವನ್ನು 
ಗಮನದಲ್ಲಿಟ್ಟುಕೊಂಡು ಸುರಕ್ಷಿತ ಹಾಗೂ ಇನ್ನಿತರೆ ಸುರಕ್ಷಿತ ಸಾಧನಗಳನ್ನು ಒದಗಿಸಲಾಗುತ್ತಿದೆಯೇ ; 


(ಊ) ಪ್ರಸ್ತುತ ಇಲ್ಲಿ ಕಾರ್ಯ ನಿರ್ವಹಿಸುತಿರುವ ಸಿಬ್ಬಂದಿಗಳಿಗೆ ಕಾಲಕಾಲಕ್ಕೆ ವೇತನವನ್ನು 
ನೀಡಲಾಗುತ್ತಿದೆಯೇ ; 


(ಯ) ಹೊಸದಾಗಿ ಚಿತಾಗಾರಗಳನ್ನು ನಿರ್ಮಿಸಲು ಸರ್ಕಾರವು ಉದ್ದೇಶಿಸಿದೆಯೇ ; ಇದಲ್ಲಿ, 
ಚಿತಾಗಾರಗಳನ್ನು ಯಾವಾಗ ಮತ್ತು ಎಲ್ಲೆಲ್ಲಿ ನಿರ್ಮಿಸಲು ಸರ್ಕಾರವು ಹಮ್ಮಿಹೊಂಡಿದೆ? 


